ಕರ್ನಾಟಕ ವಿಧಾನ ಪರಿಷತು 


ಉತ್ತರಿಸ ಬೇಕಾದ 


ಉತ್ತರಿಸ ಬೇಕಾದ ಸಚಿವರು 


: 648 


: ಶ್ರೀ ಎಂ.ಎ.ಗೋಪಾಲಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


: 04.03.2021 


: ಮಾನ್ಯ ಮುಖ್ಯಮಂತ್ರಿಗಳು 


ಹ ಪ್ರಶ್ನೆ ಉತ್ತರ 

(ಅ) | 6ನೇ ಪೇತನ್‌ ಆಯೋಗದ 2ನೇ" | 6ನೇ ರಾಜ್ಯ ವೇತನ ಆಯೋಗವು`ತನ್ನ 'ವರದಿಯ'`2ನೇ ಸಂಪುಟದಲ್ಲಿ | 
ಸಂಪುಟದಲ್ಲಿ ಯಾವ ವಿಷಯಗಳ ಬಗ್ಗೆ | ಕೆಲವೊಂದು ಇಲಾಖೆಗಳಲ್ಲಿನ ಹುದ್ದೆಗಳ ವೇತನ ಶ್ರೇಣಿಗಳನ್ನು 
ಶಿಫಾರಸ್ಸು ಮಾಡಲಾಗಿದೆ; (ವಿವರ ಮೇಲ್ದರ್ಜೆಗೇರಿಸುವ ಶಿಫಾರಸ್ಸುಗಳೂ ಸೇರಿದಂತೆ ಸರ್ಕಾರದ ವಿವಿಧ 
ನೀಡುವುದು) ಇಲಾಖೆಗಳ ಕಾರ್ಯಕ್ಷಮತೆಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಕೆಲವು 

ಇಲಾಖೆಗಳ ಮತ್ತು ಹುದ್ದೆಗಳ ವಿಲೀವಾತಿ, ಹೊಸ ವೃಂದಗಳ ಸೃಜನೆ 
ಮುಂತಾಡದಂತೆ ಸರ್ಕಾರದ ಇಲಾಖೆಗಳ ಮತ್ತು ಸೇವೆಗಳ ಪುನರ್‌ 
ರಚೆನೆ, ಸಿಬ್ಬಂದಿ ನೇಮಕಾತಿ. ಪ್ರಾಧಿಕಾರದ ಸ್ಥಾಪನೆ, ತರಬೇತಿ 
ಕೇಂದ್ರಗಳ ಸ್ಥಾಪನೆ,, ಸರ್ಕಾರಿ ನೌಕರರ ಮತ್ತು ಇಲಾಖೆಗಳ 
ಉತ್ಪಾದಕತೆಯನ್ನು ಹೆಚ್ಚಿಸಲು ಸಾಮರ್ಥ್ಯ ವೃದ್ಧಿ ಮತ್ತು ಪ್ರೋತ್ಸಾಹಕ |. 
ಯೋಜನೆಗಳನ್ನು. ಅನುಷ್ಠಾನಗೊಳಿಸುವುದು, ಇಲಾಖೆಗಳೆ ಕಾರ್ಯಸ್ಥಿತಿ 
ವಿಧಾನಗಳು ಇತ್ಯಾದಿಗಳ ಸುಧಾರಣೆ, ಮಾನವ ಸಂಪನ್ಮೂಲದ 
ನಿರ್ವಹಣೆ ಮಿ ಆಡಳಿತ' ಸುಧಾರಣಾ ವಿಷಯಗಳ ಬಗ್ಗೆ 
. ಶಿಫಾರಸ್ಸು ಮಾಡಿರುತ್ತದೆ 

(ಅ) | 2ನೇ ಸಂಪುಟವನ್ನು ಅಧ್ಯಯನ ಮಾಡಲು | ವಿವಿಧೆ "ಸವಾ ನಡ ಫ್‌ `ಹುಡ್ಡೆಗಳ'' ಚೇತನ 
ರಚಿಸಿರುವ ಅಧಿಕಾರಿಗಳ ಸಮಿತಿಯು | ಶ್ರೇಣಿಗಳನ್ನು ಮೇಲ್ದರ್ಜೆಗೇರಿಸುವ ' ಮತ್ತು ಕೆಲವೊಂದು ವರ್ಗದ 
ಸಲ್ಲಿಸಿರುವ ಅಧ್ಯಯನ ವರದಿಯ ಹುದ್ದೆಗಳಿಗೆ ವಿಶೇಷ ಭತ್ಯೆಗಳನ್ನು ಮಂಜೂರು ಮಾಡುವ ಕುರಿತಾದ 
| ವಿವರಗಳೇನು; ಈ ವರದಿಯ ಮೇಲೆ | ವೇತನ ಆಯೋಗದ 2ನೇ ಸಂಪುಟದಲ್ಲಿನ ವರದಿಯ 
ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ | ಪರಿಶೀಲನೆಯನ್ನು ಅಧಿಕಾರಿ ಸಮಿತಿಗೆ ವಹಿಸಲಾಗಿರುತ್ತದೆ. | 

ಾಹಿತಿ ನೀಡುವುದು; 

271 ನರವ ಪ್ರಸ್ತುತ ಅಧಿಕಾರಿ ಸಮಿತಿಯ ವರದಿಯು ಅಂತಿಮ ಹಂತದಲ್ಲಿದ್ದು, 
ಸಂಪುಟದ Rr ವರದಿಯು ಸಲ್ಲಿಕೆಯಾದ ಬಳಿಕ ಅದನ್ನು ಪರಿಶೀಲಿಸಿ ಮುಂದಿನ 
ಜಾರಿಗೊಳಿಸಲಾಗುವುದು?(ಮಾಹಿತಿ ಕ್ರಮಕ್ಕೆಗೊಳ್ಳಲಾಗುವುದು. 
ನೀಡುವುದು) ಉಳಿದಂತೆ, . ಆಡಳಿತ ಸುಧಾರಣೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು 

I ರಾಜ್ಯ ಸಚಿವ ಸಂಪುಟ ಉಪ ಸಮಿತಿ ಮತ್ತು ಇತ್ತೀಚೆಗಷ್ಟೇ 
ರಚಿಸಲಾಗಿರುವ ಆಡಳಿತ ಸುಧಾರಣಾ ಆಯೋಗದ ಪರಿಶೀಲನೆಯ 
ವ್ಯಾಪ್ತಿಗೆ ತರಲಾಗಿರುತ್ತದೆ. ಸ 
ಸಂ: ಆಇ 7 ಎಸ್‌ಆರ್‌ಪಿ 2021 


ಬ್‌ 
(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ. 


